ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಹೊಸ ಕೊಳಗೆರೆ ನೀತಿಯನ್ನು ಜಾರಿಗೆ ತರುವ ಕುರಿತು 


ಶ್ರೀಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) - 
1159 (1318) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) "ಹೊಸ ಕೊಳಗೆರೆ ನೀತಿ ಯೋಜನೆ" ಯನ್ನು ಯಾವಾಗ ಜಾರಿಗೆ ತರಲಾಯಿತು ; ಈ ಯೋಜನೆಯ 
ರೂಪುರೇಷೆಗಳೇನು ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಈ ಯೋಜನೆಯು ಜಾರಿಯಾದಾಗಿನಿಂದ ಇದುವರೆವಿಗೂ ಮೀಸಲಿಟ್ಟ ಅನುದಾನವೆಷ್ಟು ; ಹಾಗೂ 
ಖರ್ಚು ಮಾಡಲಾದ ಅನುದಾನವೆಷ್ಟು ; (ಶಿವಮೊಗ್ಗ ಜಿಲ್ಲೆಯ ತಾಲ್ಲೂಕುವಾರು ಸಂಪೂರ್ಣ ಮಾಹಿತಿ 
ನೀಡುವುದು) 


(ಇ) ಈ ಯೋಜನೆಯನ್ವಯ ರಾಜ್ಯದಲ್ಲಿ ಕೊಳಗೆರೆ ಪ್ರದೇಶಗಳ ಸಮೀಕ್ಲೆಯನ್ನು ನಡೆಸಲಾಗಿದೆಂ £೦೨3? 
(ಸಮೀಕ್ಲೆಯ ಪ್ರತಿ ನೀಡುವುದು) 


